ಹೋಮ್‌ ವರ್ಕ್‌ ಇಲ್ಲವೆ ಮನೆಗೆಲಸ: ಕೆಲವು ಮಕ್ಕಳುಹೆ 


ಶಾಂತಾ ಕೆ. 


'ಪ್ರತೀ ಮಗುವೂ ಕಆಯಬಲ್ಲುದು' ಎಂಬ ವಸ್ತು ವಿಷಯವನ್ನು 
2೦1೨ರ ಡಿಸೆಂಬರ್‌ನಲ್ಲ ನಿರ್ಧರಿಸಲಾಲಯುತು. ಈ ವಿಷಯಕ್ಕೆ 
ಸಂಬಂಧಿಸಿದ ಚರ್ಚೆಯೊಂದರಲ್ಲ ಭಾಗವಹಿಸುವಾಗ, ನನ್ನು 
ಮನಸ್ತಿನಲ್ಲ ಪ್ರತಿದಿನ ಬೆಳಣ್ಣೆ ನಾನು ನೋಡುವ ಮಗುವಿನ ಮುಖ 


ಹಾದುಹೋಯುತು. ಈ ವಿಷಯವಾಗಿ ನಾನು ಏನಾದರೂ 
ಬರೆಯಬೇಕು ಎನಿಸಿತು. 


ನಾನು ವಾಸಿಸುವ ಪ್ರದೇಶವು ಈಗಷ್ಟೇ ಅಭವೃದ್ಧಿ ಹೊಂದುತ್ತಿರುವ 
ಒಂದು ಬಡಾವಣಿಯಾಗಿದ್ದು. ಅಲ್ಲ ಹಲವಾರು ಮನೆಗಳು ನಿರ್ಮಾಣ 
ಹಂತದಲ್ಲವೆ. ಪ್ರತಿದಿನ ಬೆಳಗ್ಗೆ ನಾನು ಅಡುಗೆ ಮನೆಯಲ್ಲ ಕೆಲಸ 
ಮಾಡುವಾಗ, ನಾನು ಆ ಕುಟುಂಬವನ್ನು ಕಿಟಕಿಯ ಮೂಲಕ 
ಗಮನಿಸುತ್ತ ಇರುತ್ತೇನೆ. ಸಣ್ಣದಾದ ತಾತ್ಗಾಅಕ ಶೆಡ್‌ನಲ್ಲ ವಾಸಿಸುವ 
ಕಟ್ಟಡ ನಿರ್ಮಾಣ ಕಾರ್ಮಿಕರ ಸಮುದಾಯಕ್ಕೆ ಸೇರಿದ ಈ 
ಕುಟುಂಬ ತಮ್ಮ ದೈನಂದಿನ ಕೆಲಸಕಾರ್ಯಗಕಲ್ಲ ತೊಡಗಿಸಿ- 
ಕೊಂಡಿರುತ್ತದೆ. ಅವರ ಈ ಜಡುವಿರದ ದೈನಂದಿನ ಬದುಕು ಬೆಳಣ್ಣೆ 
6 ಗಂಟಿಗೆ ಶುರುವಾದರೆ ರಾತ್ರಿ ೨ ಗಂಟೆಯವರೆಗೆ 
ನಡೆಯುತ್ತಿರುತ್ತದೆ. ರಾತ್ರಿ ಬೇಗ ಮಲಗಿ, ಬೆಳಗೆ ಬೇಗ ಏಳಬೇಕೆಂಬ 
ಮಾತನ್ನು ಇಲ್ಲ ಇವರು ತಪ್ಪದೇ ಅನುಸರಿಸುತ್ತಾರೆ. ನಿರ್ಮಾಣ 
ಕಾಮಗಾರಿ ಪ್ರದೇಶಪೊಂದರಲ್ಲ ದಿನಗೂಲಗಾಗಿ ಕೆಲಸ ಮಾಡುವ 
ಮಹಿಳೆಯೇ ಈ ಕುಟುಂಬದ ಮುಖ್ಯಸ್ಥೆ. ಅವರಿಗೆ ಮೂವರು 
ಮಕ್ಕಳದ್ದಾರೆ, ಇಬ್ಬರು ಹುಡುಗರು ಮತ್ತು ಒಬ್ಬಳು ಹುಡುಗಿ. 


ಹುಡುಗಿಯ ಹೆಸರು ರೇಖಾ. ಮಹಿಕೆಯ ಅಣ್ಣ ಕೂಡ ಪಕ್ನದಲ್ಲೇ 
ನಿರ್ಮಾಣ ಕಾಮಗಾರಿ ಪ್ರದೇಶದಲ್ಲ ಕಾವಲುಗಾರನಾಗಿ ಕೆಲಸ 
ಮಾಡುತ್ತಾನೆ. ಅವನೂ ಆಕೆಯ ಮನೆಯ ಪಕ್ಷದಲ್ಲೇ ಮನೆ 
ಮಾಡಿಕೊಂಡು ತನ್ನ ಕುಟುಂಬದೊಂದಿಗೆ ವಾಸಿಸುತ್ತಿದ್ದಾನೆ. 
ಅವನಿಗೂ ಮೂವರು ಹೆಣ್ಣುಮಕ್ನಳದ್ದಾರೆ. ಅವನ ದೊಡ್ಡ ಮಗಳು 
ಕೂಡ ರೇಖಾಳ ಜೊತೆಗೆ ಶಾಲೆಗೆ ಹೋಗುತ್ತಾಳೆ. ಇಬ್ಬರೂ ಒಂದನೇ 
ತರಗತಿಯಲ್ಲ ಕಿದುತ್ತಿರುವ ಹುಡುಗಿಯರು. 


ನನಗೆ ಆ ಮಹಿಕೆಯ ಮಗಳಾದ ಎಕೆ ಹುಡುಗಿ ರೇಖಾಳ ದೈನಂದಿನ 
ಕೆಲಸ ಕಾರ್ಯಗಳ ಬದ್ಗೆ ಬಹಳ ಕುತೂಹಲ ಮೂಡಿತ್ತು. ಬೆಳದ್ದೆ ಆರು 
ಗಂಟೆಗೆಲ್ಲ ಎದ್ದು ಸ್ನಾನ ಮಾಡಿ. ಪ್ರತಃ ಶಾಲೆಯ ಸಮವಸ್ತ್ರ 
ಧರಿಸಿಕೊಳ್ಳುತ್ತಾಕೆ. ಪಾತ್ರೆ ಮತ್ತು ಬಟ್ಟೆ ತೊಳೆಯಲು ಅಮ್ಮನಿಗೆ 
ಸಹಾಯ ಮಾಡುತ್ತಾಳೆ. ಬಲ್ಲೆ ಒಣಗಿಸಲು ನೆರವಾಗಿ. ಬೆಳಗ್ಗಿನ 
ಉಪಾಹಾರ ಸೇವಿಸಿ, ಬಡಾವಣಿಯಲ್ಲ ಇತರ ಶೆಡ್‌ಗಳ೦ದ ಶಾಲೆಗೆ 
ತೆರಳುವ ತನ್ನ ಗೆಳತಿಯರಿಗಾಗಿ ಕಾಯುತ್ತಾಳೆ. ಐವರು ಮಕ್ಕಳು 
ಅವಳೊಂದಿಗೆ ಶಾಲೆಗೆ ನಡೆದುಕೊಂಡು ಹೋಗುತ್ತಾರೆ. ಶಾಲೆಯಲ್ಲ 
ಮಧ್ಯಾಹ್ನದ ಜಸಿಯೂಟ ಇರುವುದರಿಂದ, ಬುತ್ತಿ ಕಟ್ಟಕೊಂಡು 
ಹೋಗಬೇಕಾದ ಚಿಂತೆ ಇಲ್ಲ. ಸಂಜೆ ನಾಲ್ದು ಗಂಟಿಗೆಲ್ಲಾ ಆಕೆ ಅದೇ 
ಉತ್ಪಾಹದಲ್ಲ ತನ್ನ ಶೆಡ್‌ಗೆ ಮರಳುತ್ತಾಕೆ. ನನ್ನ ಅಡುಗೆ ಮನೆಯ 
ಕಿಟಕಿ ಮೂಲಕ ಕಾಣಿಸುವ ಪಕ್ಕದ ಬಯಲಅನಲ್ಲಯೇ ಅವರು ಸ್ಥಾನ. 
ಬಲ್ಲೆ- ಪಾತ್ರೆ ತೊಳೆಯುವುದು. ಅಡುಗೆ ಮುಂತಾದ ಎಲ್ಲ 
ಕೆಲಸಗಳನ್ನೂ ಮಾಡುತ್ತಾರೆ. 


ವಾರಾಂತ್ಯದಲ್ಲಿ ನಾನೊಮ್ಮೆ ಶೇ ಹುಡುಗಿಯ ಬಳ, ಅವಳ ಕಲಕೆಯ 
ಹವ್ಯಾಸಗಳ ಕುರಿತು ಮಾತನಾಡಿದೆ. ಶಾಲೆಯ ಕೆಲಸಗಳನ್ನು 
ಮಾಡುವ ಬಗೆ, ಅವಳಗೆ ಹೋಮ್‌ವರ್ಕ್‌ ಮಾಡಲು ಯಾರು 
ನೆರವಾಗುತ್ತಾರೆ ಇತ್ಯಾದಿಗಳ ಬಣ್ವೆ ಅವಳನ್ನು ಪ್ರಶ್ನಿಸಿದೆ. ಅವಳೊಡನೆ 
ಮಾತನಾಡಿದಾಗ ನಾನು ಸಂಗ್ರಹಿಸಿದ ಕೆಲವು ಅಂಶಗಳು ಇಲ್ಲವೆ: 


ರೇಖಾಆಗೆ ಸುಮಾರು 8 ವರ್ಷ ವಯಸ್ಸು ಮತ್ತು ಆಕೆ ಆನೇಕಲ್‌ನ 
ಮರ್ಸೂರ್‌ನಲ್ಪ್ಲರುವ ಸರ್ಕಾರಿ ಶಾಲೆಯಲ್ಲ ಒಂದನೇ ತರಗತಿ 
ಓದುತ್ತಿದ್ದಾಳೆ. ಆ ಶಾಲೆಯ ತರಗತಿಯಲ್ಲ ಕನ್ನಡ ಮತ್ತು ಇಂದ್ದಿಷ್‌ 
ಎರಡೂ ಭಾಷೆಯಲ್ಲ ಪಾಠ ಮಾಡುತ್ತಾರೆ. ಅಲ್ಲ ಕನ್ನಡ, ಇಂದ್ಲಿಷ್‌. 
ಇವಿಎಸ್‌ (ಪರಿಸರ ವಿಜ್ಞಾನ) ಮತ್ತು ಗಣಿತ ವಿಷಯಗಳನ್ನು 
ಕಅಸುತ್ತಾರೆ. ಅವಳಗೆ ಇವಿಎಸ್‌ ಮತ್ತು ಗಣಿತ ಎಂದರೆ ತುಂಬ 
ಇಷ್ಟ. "ಈಗ ಇವಿಎಸ್‌ನಲ್ಲ ಯಾವ ಪಾಠ ಕಅಯುತ್ತಿದ್ದೀಯಾ?' 
ಎಂದು ನಾನು ಪ್ರಶ್ನಿಸಿದಾಗ. "ಜೀವಿಗಳು ಯಾವುವು?” (What are 
living beings?) ಎ೦ಬ ಪಾಠ ಎಂದು ಅವಳು ಉತ್ತರಿಸಿದಳು. 


ನಾವು ಸಾಮಾನ್ಯವಾಗಿ. 'ಗಣಿತದಲ್ಲ ಹುಡುಗರು ಮತ್ತು ಭಾಷಾ 
ಕಲಕೆಯಲ್ಲ ಹುಡುಗಿಯರು ಚುರುಕಾಗಿರುತ್ತಾರೆ' ಎಂದು 
ಭಾವಿಸುತ್ತೇವೆ. ಆದರೆ ಸಿದ್ದಮಾದರಿಯ ಈ ನಂಜಕೆಯನ್ನು ರೇಖಾ 
ಸುಳ್ಳು ಮಾಡುತ್ತಾಳೆ. ತರಗತಿಯಲ್ಲರುವ ಕೆಲವು ಹುಡುಗರಿಗೆ ಗಣಿತ 
ಕಷ್ಣ. ಆದರೆ ರೇಖಾಗೆ ಗಣಿತವೆಂದರೆ ಬಹಳ ಸುಲಭ. 
ಹೋಮ್‌ವರ್ಕ್‌ ಮಾಡಲು ಅವಳು ತನ್ನು ಅಣ್ಣನ ನೆರವು 
ಪಡೆಯುತ್ತಾಳೆ. ಆದರೆ ಅನೇಕ ಸಂದರ್ಭಗಳಲ್ಲ ಅವನಿಗೂ ತುಂಬಾ 
ಹೋಮ್‌ವರ್ಕ್‌ ಇರುತ್ತದೆ. ಆಗ ಅವಳು ಬೆಳಗ್ಗೆ ಬೇಗನೇ ಶಾಲೆಗೆ 
ಹೋಗಿ ತನ್ನು ಸ್ನೇಹಿತರ ನೋಟ್‌ ಬುಕ್‌ ನೋಡಿ ಹೋಮ್‌ವರ್ಕ್‌ 
ಮುಗಿಸುವ ದಾರಿ ಕಂಡುಕೊಂಡಿದ್ದಾಕೆ. ಶಾಲೆಯಲ್ಲ ಪ್ರತಿದಿನವೂ 
ಹೋಮ್‌ವರ್ಕ್‌ ಕೊಡುತ್ತಾರೆ. ಆದರೆ ಮನೆಯಲ್ಲಯೂ ಆಕೆಗೆ 
ಇತರ ಕೆಲಸಗಳು ಇರುವುದರಿಂದ ಹೋಮ್‌ವರ್ಕ್‌ ಮುಗಿಸಲು 
ಅವಳಗೆ ಸಾಧ್ಯವಾಗುವುದಿಲ್ಲ. ಹಾಗಾಗಿ ತರಗತಿಯಲ್ಲ ಶಿಕ್ಷೆಯನ್ನು 
ತಪ್ಪಿಸಿಕೊಳ್ಳುವ ಸಲುವಾಗಿ ಅವಳು ಸ್ನೇಹಿತರ ಪುಸ್ತಕದಿಂದ ನಕಲು 
ಮಾಡುತ್ತಾಳೆ. ಅವಳ ಸ್ನೇಹಿತರು ಎಷ್ಟರಮಟ್ಟಗೆ ಹೋಮ್‌ವರ್ಕ್‌ 
ಸರಿಯಾಗಿ ಮಾಡುತ್ತಾರೆ ಎಂಬುದು ತರಗತಿಯ ಶಿಕ್ಷಕರಿಗಷ್ಟೇ 
ಗೊತ್ತು! 


ಕೆಲವು ಮುಖ್ಯ ಪ್ರಶ್ನೆಗಳು 


ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಆಗಾಗ ವಲಸೆ ಹೋಗುವ 
ಕಾರ್ಮಿಕರ ಮಕ್ಕಳು, ದಿನವೊಂದರಲ್ಲ ಬೆಳಗೆ ಮತ್ತು ಸಂಜೆ 
ಮನೆಯ ನಾನಾ ಕೆಲಸಗಳ ಮುಳುಗಿರುತ್ತಾರೆ ಹಾಗೂ ಈ 
ನಡುವಿನ ಅವಧಿಯಲ್ಲ ಶಾಲೆಗೂ ಹೋಗುತ್ತಾರೆ. ಈ ವಿಷಯವು 
ನನ್ನಲ್ಲ ಹಲವು ಆಲೋಚನೆಗಳನ್ನು ಮೂಡಿಸುತ್ತದೆ: ಹಾಗಾದರೆ 
ಇವರು ತಮ್ಮ ಹೋಮ್‌ವರ್ಕ್‌ ಮಾಡಲು ಹೇಗೆ ಮತ್ತು ಯಾವಾಗ 
ಸಮಯ ಹೊಂದಿಸಿಕೊಳ್ಳುತ್ತಾರೆ? ಡಿಜಟಲ್‌ ಇಂಡಿಯಾದ ಈ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಜುಲೈ 2021 


ಯುಗದಲ್ತ್ಲ ಪ್ರತಿಯೊಂದೂ ಅಂತರ್ಜಾಲದಲ್ಲಿ ಲಭ್ಯ ಇರುವಾಗ, 
ಅನುಕೂಲಸ್ಥ ಕುಟುಂಬದ ಮಕ್ಷಳಗೆ ತಮ್ಮ ಕಲಅಕೆಯ ಸಂದರ್ಭದಲ್ಲ 
ಹೋಮ್‌ವರ್ಕ್‌ ಮಾಡಲು ಅವರ ಪೋಷಕರ ನೆರವು ಹೆಚ್ಚೇನೂ 
ಖೇಕಾಗುವುದಿಲ್ಲ. ಆದರೆ ಅವಕಾಶ ವಂಚಿತ ವರ್ಗದ ಮಕ್ಷಳು 
ಪರಿಹಾರಗಳನ್ನು ಕಂಡುಕೊಳ್ಳಲು ಮತ್ತು ತಮ್ಮ ಜ್ಞಾನದಾಹವನ್ನು 
ತಣಿಸಿಕೊಳ್ಳಲು ಎಲ್ಲ ಹೋಗುತ್ತಾರೆ? ಸ್ಮಾರ್ಟ್‌ ಘೋನ್‌ನಲ್ಲರುವ 
ಎಲ್ಲಾ ಬಗೆಯ ಆಪ್‌ಗಳನ್ನು ಪಡೆಯಬೇಕೆಂದರೆ ಇಂಟರ್‌ನೆಟ್‌ 
ಸಂಪಕ ಇರಲೇಬೇಕು, ಆದರೆ ಘೋನ್‌ ಬರೀದಿಸಲು, 
ಇಂಟರ್‌ನೆಟ್‌ಗಾಗಿ ಯಾರು ಹಣ ನೀಡುತ್ತಾರೆ? 


ಯಾವ ಕುಟುಂಬಗಳಕಲ್ಲ ಮಕ್ಷಳ ಕಲಕೆಗೆ ಯಾವುದೇ ನೆರವು 
ದೊರೆಯುವುದಿಲ್ಲಪೋ. ಅಂತಹ ಮಕ್ಕಳನ್ನು ಶಾಲೆಯಲ್ಲ ಶಿಕ್ಷಕರು 
ಗಮನಿಸುವ ಸೂಕ್ಷತೆಯನ್ನು ಹೊಂದಿರಬೇಕು. ತರಗತಿಯ 
ಸಂದರ್ಭದಲ್ಲಯೇ ಮಕ್ಷಳ ಕಲಕೆಗೆ ಸಾಕಷ್ಟು ಬೆಂಬಲ 
ಒದಗಿಸಬೇಕು. ತರಗತಿಯಲ್ಲ ಅಧ್ಯಾಪನಕ್ಕೆ ಹೆಚ್ಚು ಪ್ರೋತ್ಸಾಹ 
ನೀಡಬೇಕು. ಹೋಮ್‌ವರ್ಕ್‌ ಎಂಬ ಪರಿಕಲ್ಪನೆಯ ಮೇಲೆ ಹೆಚ್ಚು 
ಒತ್ತು ಕೊಡುವ ಬದಲು. ಆ ಒಂದು ಪರಿಕಲ್ಪನೆಯನ್ನೇ ತೆಗೆದು 
ಹಾಕಬೇಕು. 


ಆಸಕ್ತಿಯ ವಿಷಯವೆಂದರೆ ಈ ಎಲ್ಲ ಅಡೆತಡೆಗಳ ಹೊರತಾಗಿಯೂ, 


ರೇಖಾಳಂತಹ ಮಕ್ಕಳು ಶಾಲೆಗೆ ಹೋಗುತ್ತಾರೆ, ಕಅಯುತ್ತಾರೆ 
ಮತ್ತು ನನ್ನಂತೆಯೇ ಉದ್ಯೋಗಕ್ಕೆ ಹೋಗಬೇಕೆಂಬ ಗುರಿಯನ್ನು 
ಹೊಂದಿರುತ್ತಾರೆ. "ನನಗೆ ಕಚೇರಿಯಲ್ಲ ಕೆಲಸ ಮಾಡಲು 
ಆಸಕ್ಷಿಯುದೆ., ಅಮ್ಮನಂತೆ ಇಟ್ಟಿಗೆ ಹೊರುವ ಕೆಲಸ ಮಾಡಲು 
ಇಷ್ಟವಿಲ್ಲ' ಎಂದು ರೇಖಾ ಹೇಆಕೊಂಡಿದ್ದಳು. ಇದು ಅವಳ ಆಸೆ 
ಮಾತ್ರವಲ್ಲ. ಅವಳ ಅಮ್ಮನ ಆಸೆಯೂ ಅದೇ ಆಗಿದೆ. ಯಾಕೆಂದರೆ 
ಅವಳಮ್ಮ ಯಾವಾಗಲೂ ಹೇಳುತ್ತಿರುತ್ತಾರೆ: "ನನ್ನ ಮೂವರೂ 
ಮಕ್ಕಳೂ ಶಿಕ್ಷಣ ಪಡೆದು. ಕಚೇರಿಯಲ್ಲ ಕೆಲಸ ಮಾಡಲು 
ಹೋಗಬೇಕು. 


ಪ್ರತೀದಿನ ರೇಖಾ ಇದೇ ಗುರಿಯನ್ನು ಸಾಧಿಸುವ ಆಕಾಂಕ್ಷೆ ಮತ್ತು 
ಉತ್ಸಾಹದೊಂದಿಗೆ ಶಾಲೆಗೆ ಹೋಗುತ್ತಾಳೆ. ಇಂತಹ ಮಕ್ಕಳಗೆ 
ಕಲಅಂಶರುಲು ಮತ್ತು ಜ್ಞಾನ ಗಳಸಿ ದೀರ್ಪಾವದಿಂರುಲ್ಲ 
ಜೀವನೋಪಾಯದ ದಾರಿ ಕಂಡುಕೊಳ್ಳುವಂತಹ ವಾತಾವರಣ 
ನಿರ್ಮಿಸುವ ದೃಷ್ಟಿಯಿಂದ ರೇಖಾಳಂ೦ತಹ ಮಕ್ಕಳ ಸುತ್ತ ಇರುವ 
ಶಿಕ್ಷಕರು ಮತ್ತು ಸಮುದಾಯದವರು ಪ್ರಯತ್ನ ಮಾಡಬೇಕಾಗಿದೆ. 
ಆಗ, ಪ್ರತೀ ಮಗುವೂ ಕಲಅಯಲು ಬಯಸುತ್ತದೆ ಮತ್ತು 
ಅವಕಾಶಗಳನ್ನು ಕಲ್ತಸಿದರೆ. ಪ್ರತೀ ಮಗುವೂ ಕಅಯಬಲ್ಲದು 
ಎಂಬುದನ್ನು ನಾವು ಪ್ರತಿಪಾದಿಸಬಹುದು. 


ಶಾಂತಾ ಕೆ. ಅವರು ಅಜೀಂ ಪ್ರೇಮ್‌ಜ ಫೌಂಡೇಷನ್‌ನಲ್ಲ ಕಕೆದ ಎಂಟು ವರ್ಷಗಳಂದ ಕಾರ್ಯನಿರ್ವಹಿಸುತ್ತಿದ್ದಾರೆ. 
ಪ್ರಸ್ತುತ ಅನುವಾದ ಉಪಕ್ರಮ ಮತ್ತು ಪ್ರಕಟಣಿಯ ಜವಾಬ್ದಾರಿಯನ್ನು ನಿರ್ವಹಿಸುತ್ತಿದ್ದಾರೆ. ಮಾನವ ಸಂಪನ್ಮೂಲ 
ನಿರ್ವಹಣಿಯಲ್ಲ ಪದವಿ ಪಡೆದಿರುವ ಅವರಿಗೆ ಸಮಾಜ ವಿಜ್ಞಾನದ ದೃಷ್ಟಿಕೋನದಿಂದ ಸುತ್ತಅನ ಜಗತ್ತನ್ನು 
ನೋಡುವುದರಲ್ಲ ಆಸಕ್ತಿ. ಶಾಂತಾ ಅವರನ್ನು ಸಂಪರ್ಕಿಸಲು ಇಮೇಲ್‌: shantha.k@azimpremjifoundation.org 


ಮರುಕಟ್ಟುವುದು, ಪುಟ 5 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಜುಲೈ 2021 


ಅನುವಾದ: ಮಂಜುನಾಥ್‌ ಚಾಂದ್‌ | ಪರಿಶೀಲನೆ: ಚಂದ್ರಶೇಖರ್‌ ಮಂಡೆಕೋಲು 


ವಿದ್ಯಾರ್ಥಿಗಳು ಯಾವ ಸಂಕೇತಗಳನ್ನು ಅರ್ಥಮಾಡಿಕೊಳ್ಳುತ್ತಾರೆ ಎಂಬುದನ್ನು 
ಗುರುತಿಸಲು ಆರಂಭಸಿ, ಅವುಗಳಲ್ಲ ಅತಿ ಪರಿಣಾಮಕಾರಿ ಸಂಕೇತಗಳನ್ನು 
ಆರಿಸಿಕೊಂಡು ಬಳಸುವುರಲ್ಲ ಚೆನ್ನಾಗಿ ಪಾಠ ಮಾಡುವುದನ್ನು ಕಅಯುವುದರ 
ಬಹುಪಾಲು ಅಡಗಿದೆ. ವಿದ್ಯಾರ್ಥಿಗಳು ನನ್ನ ತರಗತಿಯಲ್ಲ ಆಸಕ್ತಿ ತೋರಿ ಪ್ಲಂದಿಸಲು 
ತೊಡಗಿದಾಗ (ಅಥವಾ ಯಾವ ಸಂಕೇತಗಳು ಆಸಕ್ತಿಯನ್ನು ಪ್ರತಿನಿಧಿಸುತ್ತವೆ ಎಂದು 
ನಾನು ಗುರುತಿಸಿದಾಗ) ಅದು ನನ್ನ ಸ್ವಂತಿಕೆಯನ್ನು ರೂಪಿಸುತ್ತದೆ. ಆಗ ನಾನು 
ಹೆಮ್ಮೆಯುಂದ ನನ್ನನ್ನು ಓರ್ವ ದಕ್ಷ ಶಿಕ್ಷಕನಾಗಿ ನೋಡಲು ತೊಡಗುತ್ತೇನೆ. ನಾವು 
ಸದಾ ಸಂಕೇತಗಳ ಮೂಲಕ ಒಡನಾಡುತ್ತಿದ್ದು, ಈ ಪ್ರಕ್ರಿಯೆಯ ಅಧ್ಯಯನವು ಕಲಕೆ 
ಮತ್ತು ಬೋಧನೆಗಳ ವಿಚಾರವಾಗಿ ಮಹತ್ವದ ಒಳನೋಟಗಳನ್ನು ನೀಡುತ್ತದೆ. 


- ಅಮ್ಮನ್‌ ಮದನ್‌, ಆದಿವಾಸಿ ಶಾಲಾ ಪ್ರಕ್ರಿಯೆಯಲ್ಲ ಸ್ವಂತಿಕೆ ಮತ್ತು ಅಸ್ಕಿತೆಯನ್ನು 


